ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ವಿಧಾನ ಪರಿಷತ್‌ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


: 500 
: ಶ್ರೀ ಎನ್‌ ಅಪ್ಪಾಜಿಗೌಡ 
: 24-09-2020 
: ಮಾನ್ಯ ಸಣ್ಣ ನೀರಾವರಿ ಸಚಿವರು. 


ಪ್ರಶ್ನೆ 


A 


ಉತ್ತರ 


KW 


ಸಾಲಿನಿಂದ ನೇ 
ಸಾಲಿನವರೆಗೆ ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಸಣ್ಣ 
ನೀರಾವರಿ ಇಲಾಖೆವತಿಯಿಂದ ಮಂಜೂರಾದ 


2018-19ನೇ 2020-21 


ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ 2018-19 ನೇ ಸಾಲಿನಿಂದ 2020-21 ನೇ | 
ಸಾಲಿನವರೆಗೆ ವಿವಿಧ ಲೆಕ್ಕ ಶೀರ್ಷಿಕೆವಾರು ಮಂಜೂರಾದ 
ಕಾಮಗಾರಿಗಳ ವರ್ಷವಾರು ವಿವರಗಳು ಈ ಕೆಳಕಂಡಂತಿದೆ; 


ಕಾಮಗಾರಿಗಳಾವುವು: (ತಾಲ್ಲೂಕವಾರು 
ಅಂದಾಜುಷಟ್ಟಿ ಸಹಿತ ಮಾಹಿತಿ ನೀಡುವುದು) 3ಸಂ | ವರ್ಷ ಮಂಜೂರಾದ ಅಂದಾಜು ಮೊತ್ತ 
4 ಒಟ್ಟು (ರೂ. ಲಕ್ಷಗಳಲ್ಲಿ) 
ಕಾಮಗಾರಿಗಳ ಸಂ. 
I 208-5 586 605373 
2 2019-20 62 1 73956.00 
3 2020-21 4 2692125 7] 
ಒಟ್ಟು] 632 PIoTATa3s 
[ 
ಮಂಜೂರಾದ ಕಾಮಗಾರಿಗಳಲ್ಲಿ ಈವರೆವಿಗೂ 
ಈ ಮೇಲ್ಕಂಡ ಕಾಮಗಾರಿಗಳನ್ನು ಉದ್ಯಾಟನೆ ಮಾಡಿ 


ಉದ್ವಾಟನೆ ಮಾಡಿ ಪ್ರಾರಂಭ ಮಾಡಿರುವ 
ಕಾಮಗಾರಿಗಳು ಯಾವುವು:(ತಾಲ್ಲೂಕುವಾರು 
ಪ್ರತ್ಯೇಕವಾಗಿ ವಿವರವನ್ನು ನೀಡುವುದು) 


ಪ್ರಾರಂಭಿಸಲಾಗಿದೆ. ತಾಲ್ಲೂಕುವಾರು ವಿವರವನ್ನು ಅನುಬಂಧ ದಲ್ಲಿ 
ನೀಡಲಾಗಿದೆ. 


53 


ನಾಗಮಂಗಲ ತಾಲ್ಲೂಕು ಹೊನಕೆರೆ ಹೋಬಳಿ 
ಶ್ಯಾನುಭೋಗನಹಳ್ಳಿ ವ್ಯಾಪ್ತಿಯಲ್ಲಿ ಕಲ್ಲುಕೊರೆ 
ಸಮೀಪ ಸುಮಾರು 100.00ಲಕ್ಷ ಅಂದಾಜಿನಲ್ಲಿ 
ಚೆಕ್‌ ಡ್ಯಾಂ ನಿರ್ಮಾಣ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಹೌದು 


ಪ್ರಸುತ್ತ ಚಾಲ್ತಿಯಲ್ಲಿರುವ ಕಲ್ಲುಕೊರೆ 
ಹತ್ತಿರದಲ್ಲಿಯೇ ಚೆಕ್‌ ಡ್ಯಾಂ ನಿರ್ಮಾಣ 
ಮಾಡುತ್ತಿರುವುದರಿಂದ ಚೆಕ್‌ ಡ್ಯಾಂ ಗೆ 
ಹಾನಿಯಾಗುವುದಿಲ್ಲವ: ಈ ಸಂಬಂಧ 
ಕಾಮಗಾರಿಗೆ ಸ್ಥಳ ಆಯ್ಕೆ ಮಾಡುವಾಗ 
ಕಲ್ಲುಕೊರೆ ಪಕ್ಕದಲ್ಲಿಯೇ ಸ್ಥಳ ಆಯ್ಕೆ 
ಮಾಡಿರುವ ಅಧಿಕಾರಿಗಳ ವಿರುದ್ಧ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? (ವಿವರ 


ನೀಡುವುದು) 


ನಾಗಮಂಗಲ ಕ್ಷೇತ್ರದ ಮಾನ್ಯ ಶಾಸಕರು ಎ.ಶ್ಯಾನುಭೋಗನಹಳ್ಳಿ ಮತ್ತು 
ಬಂಕಾಪುರ-ಪಡುವಲ ಗ್ರಾಮಗಳ ಸಾರ್ವಜನಿಕರಿಗೆ ಹಾಗೂ 
ಜಾನುವಾರುಗಳಿಗೆ ನೀರಿನ ಕೊರತೆ ಇರುವುದರಿಂದ ಮಾನ್ಯ ಶಾಸಕರು 
ಸನಂಃ ರಲ್ಲಿ ಇರುವ ಹಳ್ಳಕ್ಕೆ ಚೆಕ್‌ ಡ್ಯಾಂ ಕಾಮಗಾರಿಯನ್ನು 
ಕೈಗೆತ್ತಿಕೊಳ್ಳಲು ಶಿಫಾರಸ್ಸಿನೊಂದಿಗೆ ಸೂಚಿಸಿರುವ ಮೇರೆಗೆ 2017-18ರ 
ಸಾಲಿನಲ್ಲಿ ಅನುಮೋದನೆ ಪಡೆಯಲಾಗಿರುತ್ತದೆ. ಕಾಮಗಾರಿಯ ಅಂದಾಜು 
ಹಟ್ಟಿಗೆ ಮಂಜೂರಾತಿ ಸಂಖ್ಯೆ ರಲ್ಲಿ 
ಮಂಜೂರಾಗಿರುತ್ತದೆ. ಪ್ರಸ್ತಾಪಿತ ಕಾಮಗಾರಿಯ ಸಮೀಪದಲ್ಲಿರುವ ಕಲ್ಲು ಕಾರಿ 
ಮತ್ತು ಕ್ರಷರ್‌ ನಿಂದ ಉದ್ದೇಶಿಸಲಾಗಿರುವ ಚೆಕ್‌ ಡ್ಯಾಂನಲ್ಲಿ ಶೇಖರಣೆಯಾಗುವ 
ನೀರು ಕಲುಷಿತವಾಗುತ್ತದೆ ಎಂದು ಈ ಕ್ವಾರಿ ಮತ್ತು ಕ್ರಷರ್‌ಗಳ ಚಾಲನೆಗೆ 
ಅನುಮತಿಯನ್ನು ನೀಡಬಾರದೆಂದು ಕೋರಿ ಪರಿಸರ ಮತ್ತು ಮಾಲಿನ್ಯ 
ನಿಯಂತ್ರಣ ಇಲಾಖೆಗೆ ಮಾನ್ಯ ಶಾಸಕರು ಪತ್ರವನ್ನು ಬರೆದಿರುತ್ತಾರೆ. ಈ 
ಕಾಮಗಾರಿಯನ್ನು 2018-19 ನೇ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲು ಟೆಂಡರ್‌ 
ಆಧಾರದ ಮೇಲೆ ಗುತ್ತಿಗೆದಾರರಿಗೆ ವಹಿಸಲಾಗಿರುತ್ತದೆ. 

ಪ್ರಸ್ತಾಪಿಸಿರುವ ಕಾಮಗಾರಿಯ ಸ್ಥಳವು ಈ ಹಿಂದೆ ಗೇಣಿ ಮತ್ತು ಪಹಣಿ 
ಪತ್ರಿಕೆ ಫಾರಂ-16 ರಂತೆ (ಆರ್‌.ಟಿ.ಸಿ) ಸರ್ವೆ ನಂ.18 ರಲ್ಲಿ 153 ಎಕರೆ 23 
ಗುಂಟೆ ಪ್ರದೇಶವು ಗೋಮಾಳ ಪ್ರದೇಶವಾಗಿದ್ದು, ಇದರಲ್ಲಿ 5 ಎಕರೆ 
ಜಮೀನನ್ನು ಶ್ರೀ ಸಿ.ಕೆ.ದೇವರಾಜು ಬಿನ್‌ ಲೇಟ್‌ ಕಾಳೇಗೌಡ ಇವರಿಗೆ ದಿ: 02- 
08-2003 ರಿಂದ 10 ವರ್ಷಗಳ ಅವದಿಗೆ ಗಣಿಗಾರಿಕೆಗೆ ಲೀಸ್‌ 
ಮಾಡಿಕೊಡಲಾಗಿರುತ್ತದೆ. ಸದರಿ ಗೆಣಿಗಾರಿಕೆ ಪ್ರದೇಶವನ್ನು ತಹಶೀಲ್ದಾರ್‌, 
ನಾಗಮಂಗಲ, ಪೋಲಿಸ್‌ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಭೂ 
ವಿಜ್ಞಾನಿ ಮತ್ತು ಜೂನಿಯರ್‌ ಇಂಜಿನಿಯರ್‌ರವರುಗಳು ದಿ: 03-07- 2018 
ರಂದು ಜಂಟಿ ಕಾರ್ಯಾಚರಣೆ ನಡೆಸಿ ಲೈಸೆನ್ಸ್‌ ಇಲ್ಲದೆ ಗಣಿಗಾರಿಕೆಯನ್ನು 
ಅನಧಿಕೃತವಾಗಿ ಚಾಲನೆ ಮಾಡದಂತೆ ಸೀಲ್‌ ಮಾಡಿ ಪೋಲಿಸ್‌ ಇಲಾಖೆಗೆ ದಿ: 
10-07-2018 ರಂದು ಪತ್ರ ಬರೆದು ಮಸರ ಈ ಬಗ್ಗೆ ದಿ:20-09-2019 
ರಂದು ಭೂಮಾಲೀಕರ ಮೇಲೆ ಜೆ.ಎಂ.ಎಫ್‌.ಸಿ. ಕೋರ್ಟ್‌, ನಾಗಮಂಗಲ ಇಲ್ಲಿ 


ಪಟಣ 
ಬ 


ತಾಂತ್ರಿಕ 116/2017-18 


ಎಫ್‌.ಐ.ಆರ್‌. ದಾಖಲಾಗಿರುತ್ತದೆ. ಅಂದಿನಿಂದ ಗಣಿಗಾರಿಕೆಯನ್ನು 
ಸ್ಥಗಿತಗೊಳಿಸಲಾಗಿರುತ್ತದೆ. ಆದ್ದರಿಂದ ಪ್ರಸ್ತಾವಿತ ಸ್ಥಳದಲ್ಲಿ ಚೆಕ್‌ಡ್ಯಾಂ 


ನಿರ್ಮಾಣಕ್ಕೆ ಗಚಿಗಾರಿಕೆಯಿಂದ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ. 
ಆದುದರಿಂದ ಕಾಮಗಾರಿಯ ಸ್ಥಳ ಆಯ್ಕೆ ಮಾಡಿರುವ ಅಧಿಕಾರಿಗಳ ವಿರುದ್ಧ 
ಕ್ರಮ ಕೈಗೊಳ್ಳುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 


Nou; MID] 66 /LCQ/2020(E) 


Lots 


(ಜೆ.ಸಿ. ಮಾಧುಸ್ವಾಮಿ.) 
ಕಾನೂನು, ಸಂಸದೀಯ ವ್ಯವಹಾರಗಳು, 
ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು. 


